ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2021 


ಅರಣ್ಯ ಹಕ್ಕು ಕಾಯ್ದೆಯಡಿ ಬುಡಕಟ್ಟು ಸಮೂದಾಯದವರ ಜಮೀನು ಮಂಜೂರಾತಿ ವಿವರ ಬಗ್ಗೆ 


ಶ್ರೀ ಶಾಂತಾರಾಮ್‌ ಬುಡ್ಡ ಸಿದ್ದಿ (ನಾಮನಿರ್ದೇಶನ ಹೊಂದಿದವರು) - 


124 (171) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳಸಿನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಅರಣ್ಯ ಹಕ್ಕು ಕಾಯ್ದೆಯಡಿ ಬುಡಕಟ್ಟು ಸಮೂದಾಯದ ಜಮೀನು ಮಂಜೂರಾತಿಗೆ ಸಲ್ಲಿಸಿದ ಒಟ್ಟು 
ಅರ್ಜಿಗಳು ಹಾಗೂ ಮಂಜೂರಾದ ಅರ್ಜಿಗಳು ಎಷ್ಟು; 


(ಆ) ಬಾಕಿ ಉಳಿದಿರುವ ಅರ್ಜಿಗಳು ಮಂಜೂರಾಗದೆ ಇರಲು ಕಾರಣ ಹಾಗೂ ಇದನ್ನು ಪೂರ್ಣಗೊಳಿಸಲು 
ಬೇಕಾಗುವ ಸಮಯ ಎಷ್ಟು ; 


(ಇ) ಹೊಸದಾಗಿ ಅರ್ಜಿ ಸಲ್ಲಿಸಲು ಇರುವ ಕಾಲಾವಕಾಶ ಎಷ್ಟು? 


